ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ಖಾಸಗಿ ಕ್ಯಾಬ್‌ಗಳ ಪರವಾನಗಿ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು):- 
204 (1578) ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯ ಜನರನ್ನು ಸಾಗಿಸುವ ಖಾಸಗಿ ವಾಹನ (ಕ್ಯಾಬ್‌, ಕ್ರೂಸರ್‌, ಟಂ, ಟಂ, ಮಿನಿ ಬಸ್‌ ಗಳಿಗೆ ಪರವಾನಿಗೆ 
ನೀಡಲಾಗಿದೆಯೇ ; ನೀಡಿದ್ದಲ್ಲಿ ಎಷ್ಟು ವಾಹನಗಳಿಗೆ ನೀಡಲಾಗಿದೆ ; 


(ಆ) ಪರವಾನಗಿ ಇಲ್ಲದೆ ಜನರನ್ನು ಸಾಗಿಸುವ ವಾಹನಗಳ ಕುರಿತು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಬಂದಿದ್ದಲ್ಲಿ ಅವುಗಳ ವಿರುದ್ದ ಕೈಗೊಂಡ ಕ್ರಮವೇನು ; ಬರದಿದ್ದರೆ ಇದಕ್ಕೆ ಹೊಣೆಗಾರರು ಯಾರು? 


